CPMG/KA/ BG-GPO/13/2003-2005 





ವಿಶ್ವಮಾನವ ವರ್ಷ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ 


ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ (ಆಶ್ಚಯುಜ ೨೨, ಶಕ ವರ್ಷ ೧೯೨೬) 





ಸಂಚಿಕೆ ೪೨ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ನಗರಸಭಾ ಕಾರ್ಯಾಲಯ, ತುಮಕೂರು. 
ಅಂತಿಮ ಪ್ರಕಟಣೆ 
ನಂ. ನಸತು:ಕಶಾ:ವಿವ:14:2003-04 ದಿನಾಂಕ: 22ನೇ ಜುಲೈ 2004 
ತುಮಕೂರು ನಗರಸಭೆಯ ನಿರ್ಣಯದ ಸಂಖ್ಯೆ 12 ದಿನಾಂಕ: 29.10.2003 ರಂದು ನಡೆದ ಸಾಮಾನ್ಯ ಸಭೆಯ ಕೌನ್ಸಿಲ್‌ 
ತೀರ್ಮಾನದಂತೆ ಕಟ್ಟಡದ ಪರವಾನಿಗೆ ಶುಲ್ಕವನ್ನು ಪರಿಷ್ಕರಿಸಿದ್ದು ಈ ಬಗ್ಗೆ ಯಾವುದೇ ಆಕ್ಷೇಪಣೆ ಬಂದಿರುವುದಿಲ್ಲವಾದ್ದರಿಂದ ದಿನಾಂಕ: 
9.6.2004 ರಂದು ನಡೆದ ಸಾಮಾನ್ಯ ಸಭೆಯ ನಿರ್ಣಯದ ಸಂಖ್ಯೆ 11ರ ಕೌನ್ಸಿಲ್‌ ತೀರ್ಮಾನದಂತೆ ಪರಿಷ್ಕರಿಸಿರುವ ಶುಲ್ಕವನ್ನು ಈ 


ಕೆಳಕಂಡಂತೆ ದಿನಾಂಕ: 1.10.2004 ರಿಂದ ಜಾರಿಗೆ ಕೊಡಲಾಗಿದೆ. 
























































ಕ್ರ.ಸಂ. ವಾಸದ ಕಟ್ಟಡಗಳು ಹಾಲಿ ಇರುವ ಶುಲ್ಕ | ಪರಿಷ್ಕೃತ ಶುಲ್ಕ 
1... |0 ರಿಂದ 60 ಚ.ಮೀ. ವರೆಗೆ 500.00 750.00 
2... | 60 ರಿಂದ 150 ಚ.ಮೀ. ವರೆಗೆ 1000.00 1500.00 
3. 150 ರಿಂದ 200 ಚ.ಮೀ. ವರೆಗೆ 1500.00 2250.00 
4. 200 ಚ.ಮೀ.ಗೆ ಮೇಲ್ಪಟ್ಟ ಪ್ರತಿ 10 ಚ.ಮೀ.ಗೆ ರೂ. 150.00 ರಂತೆ ಹೆಚ್ಚಿಸಲಾಗಿದೆ. 

ಕ್ರ.ಸಂ. ವಾಣಿಜ್ಯ ಕಟ್ಟಡಗಳು ಹಾಲಿ ಇರುವ ಶುಲ್ಕ | ಪರಿಷ್ಕೃತ ಶುಲ್ಕ 
5... |9ರಿಂದ 20 ಚ.ಮೀ. ವರೆಗೆ 1000.00 1500.00 
6... | 20 ರಿಂದ 50 ಚ.ಮೀ. ವರೆಗೆ 2000.00 3000.00 
7. 50 ರಿಂದ ಮೇಲ್ಪಟ್ಟ ಪ್ರತಿ 10 ಚ.ಮೀ. ರೂ. 600.00 ಹೆಚ್ಚಿಸಲಾಗಿದೆ. 

ಇತರೆ ಕಟ್ಟಡಗಳು ಹಾಲಿ ಇರುವ ಶುಲ್ಕ | ಪರಿಷ್ಕೃತ ಶುಲ್ಕ 

8. |0 ರಿಂದ 150 ಚ.ಮೀ. ವರೆಗೆ 2000.00 3000.00 
9. 150 ರಿಂದ 300 ಚ.ಮೀ. ವರೆಗೆ 5000.00 7500.00 
10... | 300 ರಿಂದ 400 ಚ.ಮೀ. ವರೆಗೆ 10000.00 15000.00 
11. 400 ರಿಂದ ಮೇಲ್ಪಟ್ಟ ಪ್ರತಿ 10 ಚ.ಮೀ. 1 ಕ್ಕೆ 300.00 ರೂ.ಗಳಿಗೆ ಹೆಚ್ಚಿಸಲಾಗಿದೆ. 








ಪೌರ ಆಯುಕ್ತರು, ನಗರಸಭೆ, ತುಮಕೂರು. 


(೮೦೧) 


ಭಾಗ - ೬ 


ಇ 


ಚರಿತ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ 





ನಗರಸಭಾ ಕಾರ್ಯಾಲಯ, ತುಮಕೂರು. 
ಅಂತಿಮ ಪ್ರಕಟಣೆ 
ನಂ. ನಸತು:ಆಶಾ:ವಿವ:28:2003-04 ದಿನಾಂಕ: 22ನೇ ಜುಲೈ 2004 
ತುಮಕೂರು ನಗರಸಭೆಯ ನಿರ್ಣಯದ ಸಂಖ್ಯೆ 11 ದಿನಾಂಕ 29.10.2003 ರಂದು ನಡೆದ ಸಾಮಾನ್ಯ ಸಭೆಯ ಕೌನ್ಸಿಲ್‌ 
ತೀರ್ಮಾನದಂತೆ ನಗರಸಭೆಯ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸಲು ಉದ್ದಿಮೆ ಪರವಾನಿಗೆ ಶುಲ್ಕವನ್ನು ಪರಿಷ್ಕರಿಸಿದ್ದು ಈ ಬಗ್ಗೆ 
ಸಾರ್ವಜನಿಕರಿಂದ ಬಂದಂತ ಆಕ್ಷೇಪಣೆಗಳನ್ನು ದಿನಾಂಕ: 9.6.2004 ರಂದು ನಡೆದ ಸಾಮಾನ್ಯ ಸಭೆಯ ನಿರ್ಣಯದ ಸಂಖ್ಯೆ 10ರಲ್ಲಿ 
ಮಂಡಿಸಿ ವಿಲೇ ಮಾಡಲಾಗಿದೆ. ಹಾಗೂ 1964ರ ಪುರಸಭಾ ಕಾಯಿದೆ ಪ್ರಕರಣ 25 ರಂತೆ ಉದ್ದಿಮೆ ಪರವಾನಿಗೆ ಶುಲ್ಕವನ್ನು 


ಪರಿಷ್ಕರಿಸಿರುವ ಬಗ್ಗೆ ಅಂತಿಮ ಪ್ರಕಟಣೆ ಹೊರಡಿಸಿ ಈ ಕೆಳಕಂಡಂತೆ ದಿನಾಂಕ: 1.10.2004 ರಿಂದ ಜಾರಿಗೆ ನೀಡಲಾಗಿದೆ. 



































































































































ಕ್ರ. ಸಂ. ಉದ್ದಿಮೆಗಳ ಹೆಸರು ಈಗಿರುವ ಮೊತ್ತ ಪರಿಷ್ಕರಿಸಿರುವ ಮೊತ್ತ 
1. ಬೂಸಾ ಅಂಗಡಿ 300.00 500.00 
2. ಕಾಫಿ ಟೀ ಅಂಗಡಿಗಳಿಗೆ 200.00 300.00 
3. ಬೂಸಾ ಅಂಗಡಿ (ದೊಡ್ಡದು) 500.00 1000.00 
4. ಚಿಕ್ಕ ಹೋಟೆಲ್‌ 300.00 500.00 
5. ದೊಡ್ಡ ಹೋಟೆಲ್‌ 500.00 1000.00 
6. ಫಾನ್ಸಿ ಸ್ಟೋರ್ಸ್‌ 200.00 300.00 
7. ವಸತಿ ಗೃಹಗಳು (ಚಿಕ್ಕದು) 500.00 1000.00 
8. ವಸತಿ ಗೃಹಗಳು (ದೊಡ್ಡದು) 1000.00 2000.00 
9. ಚಿತ್ರಮಂದಿರ 1000.00 2500.00 
10. | ಕಲ್ಯಾಣ ಮಂಟಪ (ಚಿಕ್ಕದು) 1000.00 2500.00 
11. ಕಲ್ಯಾಣ ಮಂಟಪ (ದೊಡ್ಡದು) 2000.00 4000.00 
12. ಕೇಬಲ್‌ ನೆಟ್‌ ವರ್ಕ್ಸ್‌ 500.00 1000.00 
13. ಬಟ್ಟೆ ಅಂಗಡಿ ಚಿಕ್ಕದು 300.00 500.00 
14. ಬಟ್ಟೆ ಅಂಗಡಿ ದೊಡ್ಡದು 500.00 1000.00 
15. ಕಿನಿಕ್‌ಗಳು 500.00 1000.00 
16. ನರ್ಸಿಂಗ್‌ ಹೋಂಗಳು 2000.00 4000.00 
17. ವೈನ್‌ಸೆಂಟರ್‌ 500.00 1000.00 
18. ಬಾರ್‌ ಅಂಡ್‌ ರೆಸ್ಟೋರೆಂಟ್‌ 1000.00 2000.00 
19. ಮದ್ಯ ಸಗಟು ವ್ಯಾಪಾರ (ಹೋಲ್‌ಸೇಲ್‌) 1000.00 3000.00 
20. ಶೇವಿಂಗ್‌ ಸೆಲೂನ್‌ 300.00 350.00 
21. ಎಸ್‌ಟಿಡಿ ಮತ್ತು ಐಎಸ್‌ಡಿ 300.00 350.00 
22. ವರ್ಕ್ಸ್‌ ಷಾಪ್‌ಗಳು (ಹೆಚ್‌ಪಿ ಬೇರೆ ಮೊತ್ರು 300.00 350.00 
23. ಸಣ್ಣ ಉದ್ದಿಮೆಗಳು 500.00 1000.00 
24. ಮದ್ಯಮ ಉದ್ದಿಮೆಗಳು 1000.00 2000.00 
25. ಭಾರಿ ಉದ್ದಿಮೆಗಳು 2000.00 4000.00 
26. ಬೇಕರಿ ಅಂಡ್‌ ಕಾಂಡಿಮೆಂಟ್‌ ಚಿಕ್ಕದು 300.00 500.00 
27. ಬೇಕರಿ ಅಂಡ್‌ ಕಾಂಡಿಮೆಂಟ್‌ ದೊಡ್ಡದು 500.00 1000.00 
28. ಡ್ರೆಕ್ಷೀನರ್ಸ್‌ 200.00 300.00 
29. ಗಿರವಿ ಅಂಗಡಿಗಳು 500.00 1000.00 
30. ಫ್ರೋರ್‌ಮಿಲ್‌ ಹೆಚ್‌ ಮತ್ತು ಬೇರೆ ಹೆಚ್‌ಪಿ 1ಕ್ಕೆ 320.00 500.00 
31. ವಿಡಿಯೋ ಸೆಂಟರ್‌ 500.00 600.00 
32. ಕಾಫಿ ವರ್ಕ್ಸ್‌ ಚಿಕ್ಕದು 200.00 300.00 
33. ಕಾಫಿ ವರ್ಕ್ಸ್‌ ದೊಡ್ಡದು 500.00 1000.00 
34. ಚಪ್ಪಲಿ ಅಂಗಡಿ 300.00 500.00 
೨5. ಷೂ ಕಂಪನಿ ಅಂಗಡಿಗಳು 1000.00 2000.00 
36. ಫೋಟೋ ಸ್ಟುಡಿಯೋ 200.00 300.00 
37. ಕಲರ್‌ ಫೋಟೋ ಸ್ಟುಡಿಯೋ 300.00 500.00 
ಪಿ.ಡಿ. 6 ಪೌರ ಆಯುಕ್ತರು, ನಗರಸಭೆ, ತುಮಕೂರು. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ೮೦೩ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌: 67:2004-05 ದಿನಾಂಕ: 3ನೇ ಸೆಪ್ಟೆಂಬರ್‌ 2004 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4 (1ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌: 
42:2003-04 ದಿನಾಂಕ: 2.3.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ 
ಅಧಿಸೂಚನೆಯು ದಿನಾಂಕ: 18.3.2004ರ ಕರ್ನಾಟಕ ರಾಜ್ಯ ಪತ್ರದ ಪುಟ 93 ರಿಂದ 96 ವರೆಗೆ ಭಾಗ-6 ರಲ್ಲಿ ಕೈದಾಳ ಗ್ರಾಮದ 
ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ನೊಣವಿನಕೆರೆ 
ತಾಲ್ಲೂಕು: ತಿಪಟೂರು ಗ್ರಾಮ: ಕೈದಾಳ 
ಕ್ರಮ 4 (1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂಖ್ಯೆ ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
10 140:1 ಖುಷ್ಮಿ 0-02 140:1 ಖರಾಬು 0-02' 
12 135:1 ಖುಷ್ಕಿ 0-16 1354 ಖುಷ್ಕಿ 0-17 
ಖರಾಬು 0-01 ಖರಾಬು 0-001/2 
13 136 ಖುಷ್ಕಿ 0-18 136 ಖುಷ್ಕಿ 0-18), 
21 101:3ಬಿ £ 0-10 101:3ಬಿ ಖುಷ್ಕಿ 0-11 
24 92 ಖುಷ್ಕಿ 0-16 92 ಖುಷ್ಕಿ 0-16 
ಖರಾಬು 0-01 
ಪಿ.ಆರ್‌. 377 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು. 


ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಉಪವಿಭಾಗ, ತುಮಕೂರು 
ಕಲಂ 6(1)ರ ತಿದ್ದುಪಡಿ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌: 3:2003-04 

ಕರ್ನಾಟಕ ಭೂಸ್ವಾಧೀನ ಕಾಯಿದೆ 33:91ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಭೂಸ್ವಾಧೀನ ಅಧಿನಿಯಮ 1894ರ 6ನೇ 
ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಸರ್ಕಾರವು ಆದೇಶದ ನಂ. ಕಂಣ.41.ಭೂಸ್ವಾತು.2003 ದಿನಾಂಕ: 25.3.2004 ರಂತೆ 
ಹೊರಡಿಸಿದ್ದ ಅಧಿಸೂಚನೆಯು ದಿನಾಂಕ: 31.3.2004ರ ಕರ್ನಾಟಕ ರಾಜ್ಯಪತ್ರದ ವಿಶೇಷ ಪತ್ರಿಕೆಯ ಪುಟ ಸಂಖ್ಯೆ 1-8 ಭಾಗದಲ್ಲಿ 
ಪ್ರಕಟಗೊಂಡಿದ್ದು, ಮುದ್ರಣ ದೋಷದಿಂದಾಗಿ ಕೆಲವು ತಪ್ಪುಗಳಾಗಿರುವುದರಿಂದ ಈ ಕೆಳಕಂಡ ಅನಸೂಚಿಯಲ್ಲಿ ನಮೂದಿಸಿರುವಂತೆ 
ತಿದ್ದುಪಡಿ ಮಾಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಹುಲಿಯೂರುದುರ್ಗ 
ತಾಲ್ಲೂಕು: ಕುಣಿಗಲ್‌ ಗ್ರಾಮ: ಕಾಚಿಹಳ್ಳಿ ಮತ್ತು ಕೆ. ಬ್ಯಾಡರಹಳ್ಳಿ 
ಕ್ರ.ಸಂ. | ಕಾಲಂ ನಂ. ಪ್ರಕಟಣೆಗೊಂಡಿರುವುದು ತಿದ್ದುಪಡಿ ಮಾಡಿರುವುದು 
ಕಾಚಿಹಳ್ಳಿ 
14 3 ಜಳೀಗೌಡ ಬಿಳೀಗೌಡ 
14 6 ಸ.ನಂ. 42:28ಎ21 ಸ.ನಂ. 42:28ಎ1 
18 2 ಮಲ್ಲೇಗೌಡ ಬಿನ್‌ ಮಂಜೇಗೌಡ ಮಲ್ಲೇಗೌಡ ಬಿನ್‌ ಮಂಚೇಗೌಡ 
32 2 ಮಲ್ಲಯ್ಯ ಬಿನ್‌ ನಿಂಗಯ್ಯ ಉರುಫ್‌ ಚಿಕ್ಕಯ್ಯ ಮಲ್ಲಯ್ಯ ಬಿನ್‌ ನಿಂಗಯ್ಯ ಉರುಫ್‌ ಬಕ್ಕಯ್ಯ 
ಬಸವಯ್ಯ ಬಿನ್‌ ನಿಂಗಯ್ಯ ಉರುಫ್‌ ಚಿಕ್ಕಯ್ಯ ಬಸವಯ್ಯ ಬಿನ್‌ ನಿಂಗಯ್ಯ ಉರುಫ್‌ ಬಕ್ಕಯ್ಯ 
34 2 ಹನುಮಂತೇಗೌಡ ಬಿನ್‌ ಸಂಜೀವಯ್ಯ ಹನುಮಂತೇಗೌಡ ಬಿನ್‌ ಸಂಜೀವಯ್ಯ 
36 2 ಹೊನ್ನಮ್ಮ ಕೋಂ ನಿಂಗಯ್ಯ ಉರುಫ್‌ ಚಿಕ್ಕಯ್ಯ ಹೊನ್ನಮ್ಮ ಕೋಂ ನಿಂಗಯ್ಯ ಉರುಫ್‌ ಬಕ್ಕಯ್ಯ 
ಮಲ್ಲಯ್ಯ ಬಿನ್‌ ನಿಂಗಯ್ಯ ಉರುಫ್‌ ಲಕ್ಕಯ್ಯ ಮಲ್ಲಯ್ಯ ಬಿನ್‌ ನಿಂಗಯ್ಯ ಉರುಫ್‌ ಬಕ್ಕಯ್ಯ 
ಹೊನ್ನಮ್ಮ ಕೋಂ ನಿಂಗಯ್ಯ ಉರುಫ್‌ ಚಿಕ್ಕಯ್ಯ ಹೊನ್ನಮ್ಮ ಕೋಂ ನಿಂಗಯ್ಯ ಉರುಫ್‌ ಬಕ್ಕಯ್ಯ 
ಕೆ. ಬ್ಯಾಡರಹಳ್ಳಿ 
38 2 ಬೋರೇಗೌಡ ಬೋರೇಗೌಡ, ಚನ್ನೇಗೌಡ 














ಪಿ.ಆರ್‌. 


380 


ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ. 





೮೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ: ಎಲ್‌.ಎನ್‌.ಡಿ(ಇ)ಸಿಆರ್‌-84/2003-04, ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್‌ 2004 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು ಬಿದರಹಳ್ಳಿ ಹೋಬಳಿ ಹಿರಂಡಹಳ್ಳಿ ಗ್ರಾಮದ ಸ.ನಂ. 39ರ ಪೈಕಿ 2.00 ಎಕರೆ 
ಸರ್ಕಾರಿ ಗೋಮಾಳ ಜಮೀನನ್ನು ಶಿಯಾ ಇಮಾಮಿ ಮತ್ತು ಇಸ್ಮಾಯಿಲಿ ಪಂಗಡಗಳಿಗೆ ಸ್ಮಶಾನಕ್ಕಾಗಿ 
ಕಾದಿರಿಸುವ ಬಗ್ಗೆ. 
ಉಲ್ಲೇಖ: 1. ತಹಸೀಲ್ದಾರರು ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಕ್ರಮಾಂಕ: ಎಲ್‌.ಎನ್‌.ಡಿ. 
ಸಿಆರ್‌-ಬಿ:151/03-04, ದಿನಾಂಕ: 3.6.2004. 
ಸರ್ಕಾರದ ಪತ್ರ ಸಂಖ್ಯೆ: : ಆರ್‌.ಡಿ. 530:ಎಲ್‌.ಜಿ.ಬಿ:2004, ದಿನಾಂಕ: 10.9.2004. 


3. ಸರ್ಕಾರದ ತಿದ್ದುಪಡಿ ಪತ್ರ ಸಂಖ್ಯೆ: ಆರ್‌.ಡಿ. 530:ಎಲ್‌.ಜಿ.ಬಿ:2004, ದಿನಾಂಕ: 20.9.2004. 
Prince Aga Khan Shia, Imami, Ismall Council for Madras, Bangalore Jamathkhanna, No. 1/2, 
Cannaught Road, Opp. Queens Road, Bangalore-51 ರವರು ಮಾನ್ಯ ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಿ, ಬೆಂಗಳೂರು 


ಪೂರ್ವ ತಾಲ್ಲೂಕಿನ ಯಾವುದಾದರೂ ಸೂಕ್ತವಾದ ಪ್ರದೇಶದಲ್ಲಿ ತಮ್ಮ ಪಂಗಡದ ಸಶಾನಕ್ಕಾಗಿ ಜಮೀನು ಮಂಜೂರು ಮಾಡುವಂತೆ 
ಕೋರಿರುತ್ತಾರೆ. 

ಉಲ್ಲೇಖ (1)ರ ತಹಸೀಲ್ದಾರ್‌ ಬೆಂಗಳೂರು ಪೂರ್ವ ತಾಲ್ಲೂಕು ಇವರ ವರದಿಯನ್ನು ಅನುಸರಿಸಿ ಬಿದರಹಳ್ಳಿ ಹೋಬಳಿ, 
ಹಿರಂಡಹಳ್ಳಿ ಗ್ರಾಮದ ಸ.ನಂ. 39ರ ಪೈಕಿ 2.00 ಎಕರೆ ಜಮೀನನ್ನು ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ, ಶಿಯಾ ಇಮಾಮಿ ಮತ್ತು 
ಇಸ್ಮಾಯಿಲಿ ಪಂಗಡಗಳಿಗೆ ಸಶಾನಕ್ಕಾಗಿ ಕಾಯ್ದಿರಿಸುವುದಕ್ಕೆ ಪೂರ್ವಾನುಮೋದನೆ ನೀಡುವ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. 

ಉಲ್ಲೇಖ (2) ಮತ್ತು (3)ರ ಸರ್ಕಾರದ ಪತ್ರದಲ್ಲಿ ಹಿರಂಡಹಳ್ಳಿ ಗ್ರಾಮದ ಸ.ನಂ. 39ರ ಪೈಕಿ ಒಟ್ಟು ವಿಸ್ತೀರ್ಣ 147-34 ಎ/ಗುಂ 
ಗೋಮಾಳ ವರ್ಗೀಕೃತ ಜಮೀನಿನ ಪೈಕಿ 2.00 ಎಕರೆ ಜಮೀನನ್ನು ಕರ್ನಾಟಕ ಭೂ ಕಂದಾಯ ನಿಯಮಾವಳಿ 1966ರ ನಿಯಮ 97ರ 
ಅನ್ವಯ ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ ಶಿಯಾ ಇಮಾಮಿ ಮತ್ತು ಇಸ್ಮಾಯಿಲಿ ಪಂಗಡ ಇವರಿಗೆ ಖಬರಸ್ತಾನದ ಉದ್ದೇಶಕ್ಕಾಗಿ ಸದರಿ 
ಸಂಸ್ಥೆಯನ್ನು ಕರ್ನಾಟಕ ಬೋರ್ಡ್‌ ಆಫ್‌ ವಕ್ಫ್‌ ಕಾಯಿದೆ ಅಡಿ ವಕ್ಫ್‌ ಎಂದು ನೋಂದಣಿ ಮಾಡಿಕೊಳ್ಳುವ ಷರತ್ತಿಗೆ ಒಳಪಡಿಸಿ ಸದರಿ 
2.00 ಎಕರೆ ಜಮೀನನ್ನು ಅವರ ಜನಾಂಗದ ಖಬರಸ್ತಾನದ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳಲು ಅನುವಾಗಲು ನಿಯಮಾವಳಿ ಅನ್ವಯ 
ಆ ಜನಾಂಗದವರು ವ್ಯವಸ್ಥಾಪಕ ಸಮಿತಿಯವರೇ ಅದರ ಉಸ್ತುವಾರಿಯನ್ನು ನೋಡಿಕೊಳ್ಳುವ ಷರತ್ತಿಗೆ ಒಳಪಡಿಸಿ ಖಬರಸ್ತಾನದ 
ಉದ್ದೇಶಕ್ಕಾಗಿ ಕಾಯ್ದಿರಿಸಲು ಸರ್ಕಾರದ ಪೂರ್ವಾನುಮೋದನೆಯನ್ನು ನೀಡಲಾಗಿದೆ. 

ಆದುದರಿಂದ ಸರ್ಕಾರದ ನಿರ್ದೇಶನದನ್ವಯ ಬಿದರಹಳ್ಳಿ ಹೋಬಳಿ, ಹಿರಂಡಹಳ್ಳಿ ಗ್ರಾಮದ ಸ.ನಂ. 39 ರ ಪೈಕಿ 2.00 ಎಕರೆ 
ಗೋಮಾಳ ಜಮೀನನ್ನು ಕರ್ನಾಟಕ ಭೂ ಕಂದಾಯ ನಿಯಮ 1966 ರ ನಿಯಮ 97 ಅನ್ವಯ ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ, 
1964ರ ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಕಲಂ 71 ರನ್ವಯ ಮತ್ತು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳ 
ನಿಬಂಧನೆಗಳಿಗೊಳಪಟ್ಟು ಮತ್ತು ಕೆಳಕಂಡ ಷರತ್ತುಗಳಿಗೊಳಪಟ್ಟು ಶಿಯಾ, ಇಮಾಮಿ ಮತ್ತು ಇಸ್ಮಾಯಿಲಿ ಪಂಗಡದವರ ಖಬರಸ್ತಾನ 
ಉದ್ದೇಶಕ್ಕಾಗಿ ಕಾಯ್ದಿರಿಸಿದೆ. 

ಷರತ್ತುಗಳು 
1. ಕಾಯ್ದಿರಿಸಿದ ಪ್ರಶ್ನಿತ ಜಮೀನನ್ನು ಖಬರಸ್ತಾನದ ಉದ್ದೇಶಕ್ಕಲ್ಪದೆ ದರ್ಗಾ, ಶಾಲೆ ಹಾಗೂ ಇತ್ಯಾದಿ ಯಾವುದೇ ಕಾರ್ಯ 
ಚಟುವಟಿಕೆಗೆ ಉಪಯೋಗಿಸತಕ್ಕದ್ದಲ್ಲ. 
2. ನಿಯಮಾವಳಿ ಅನ್ವಯ ಶಿಯಾ, ಇಮಾಮಿ ಮತ್ತು ಇಸ್ಮಾಯಿಲಿ ಪಂಗಡದವರ ವ್ಯವಸ್ಥಾಪಕ ಸಮಿತಿಯವರೇ ಖಬರಸ್ತಾನದ 

ರಕ್ಷಣೆ ಮತ್ತು ಉಸ್ತುವಾರಿಯನ್ನು ನೋಡಿಕೊಳ್ಳತಕ್ಕದ್ದು. 
ಈ ಕಾಯ್ದಿರಿಸಿದ ಪ್ರಶ್ನಿತ ಜಮೀನು ಯಾವುದೇ ನ್ಯಾಯಾಲಯದ ತೀರ್ಮಾನಕ್ಕೆ ಒಳಪಟ್ಟಿರುತ್ತದೆ. 
ಈ ಕಾಯ್ದಿರಿಸಲಾದ ಜಮೀನಿನ ಮೇಲೆ ಶಿಯಾ, ಇಮಾಮಿ ಮತ್ತು ಇಸ್ಮಾಯಿಲಿ ಪಂಗಡದವರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 
ಈ ಜಮೀನಿನ ಮಾರಾಟ, ಗುತ್ತಿಗೆ, ಅಡಮಾನ, ವರ್ಗಾವಣೆ, ದಾನ ಇತರೆ ಯಾವುದೇ ರೀತಿಯ ಪರಭಾರೆಗೆ 
ಅವಕಾಶವಿರುವುದಿಲ್ಲ. 
ಆರ್ಜಿತ ಸಂಸ್ಥೆಯವರು ಕರ್ನಾಟಕ ಬೋರ್ಡ್‌ ಆಫ್‌ ವಕ್ಫ್‌ ಕಾಯಿದೆ ಅಡಿ ವಕ್ಫ್‌ ಎಂದು ನೋಂದಣಿ ಮಾಡಿಕೊಳ್ಳತಕ್ಕದ್ದು. 
ಈ ಜಮೀನನ್ನು ವಿನಾಶಕಾರಿಯಾದ / ಹಾನಿಕಾರಕವಾಗುವ. ಹಾಗೆ ಬದಲಾವಣೆ "ಮಾಡುವಂತಿಲ್ಲ. 
ಈ ಜಮೀನಿನಲ್ಲಿರುವ ಮರ ಮಾಲ್ಕಿಗಳಿಗೆ ಹಾನಿ ಮಾಡದೇ ಹಾಗೆಯೇ ಉಳಿಸಿಕೊಳ್ಳತಕ್ಕದ್ದು. 
ಈ ಜಮೀನು ಸಾರ್ವಜನಿಕ ಉದ್ದೇಶಕ್ಕಾಗಿ ಸರ್ಕಾರಕ್ಕೆ ಅನಿವಾರ್ಯವಾಗಿ ಬೇಕಾದಲ್ಲಿ ಹಿಂದಕ್ಕೆ ಪಡೆಯಲಾಗುವುದು. 
ಮೇಲೆ ಹೇಳಿರುವ ಯಾವುದೇ ಷರತ್ತುಗಳನ್ನು ಉಲ್ಲಂಘಸಿದಲ್ಲಿ ಈ ಆದೇಶವನ್ನು ಕೊನೆಗಾಣಿಸಲು ಜಿಲ್ಲಾಧಿಕಾರಿಗಳು ಅಧಿಕಾರ 
ಹೊಂದಿರುತ್ತಾರೆ. 

ತಹಸೀಲ್ದಾರರು ಸರ್ವೆ ಸೈಚ್‌ ಹಾಗೂ ಚೆಕ್ಕುಬಂದಿ ಪ್ರಕಾರ ಶಿಯಾ, ಇಮಾಮಿ ಮತ್ತು ಇಸ್ಮಾಯಿಲಿ ಪಂಗಡದವರು 
ನಿಯಮಾವಳಿಯಂತೆ ರಚಿಸಿಕೊಳ್ಳುವ ಟ್ರಸ್ಟ್‌ಗೆ ರಕ್ಷಣೆ ಮತ್ತು ಉಸ್ತುವಾರಿಗೆ ಹಸ್ತಾಂತರಿಸತಕ್ಕದ್ದು. 
ಪಿ.ಆರ್‌. 381 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


೦೦ 3 A UM 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ೮೦೫ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 41) ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌:4/2004-05 ದಿನಾಂಕ: 23ನೇ ಆಗಸ್ಟ್‌ 2004 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರೈಲ್ವೆ ಇಲಾಖೆ ಪರವಾಗಿ ಯಶವಂತಪುರ ತುಮಕೂರು ಡಬ್ಬಿಂಗ್‌ ಉದ್ದೇಶಕ್ಕಾಗಿ ಬೇಕಾಗಬಹುದೆಂದು 
ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರಿಗೆ ಕಂಡುಬಂದಿರುವುದರ ಮೇರೆಗೆ. 

1991ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ ಸಂಖ್ಯೆ 1894ನೇ ಇಸವಿಯಲ್ಲಿ ಭೂ ಸ್ವಾಧೀನ ಅಧಿನಿಯಮ ಮತ್ತು 1894ನೇ 
ಇಸವಿಯಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 4 (1)ನೇ ಪ್ರಕರಣದಿಂದ ವಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 
ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಲಾಗಿದೆ. 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ರ ಪ್ರಕಾರ ತಿಳಿಯಪಡಿಸುವುದೇನೆಂದರೆ ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ 
ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಣೆಯಾದ ದಿನಾಂಕದಿಂದ (30) ಮೂವ್ವತ್ತು ದಿನಗಳೊಳಗಾಗಿ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ 
ಅಧಿನಿಯಮ (ಸಿ) ಭೂಸ್ವಾಧೀನ ಕಾಯ್ದೆ 1894ನೇ ಇಸವಿಯಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ ಪ್ರಕರಣದ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ 
ಮಾಡಲಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. ಸದರಿ ಜಮೀನುಗಳ ಅಧಿಕೃತ ಭೂ ಸ್ವಾಧೀನಕ್ಕಾಗಿ 
ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಿಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆಯನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲಾ 
ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನುಗಳ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದವನ್ನು ಅಥವಾ ಯಾವೊಂದು ವೆಚ್ಚ 
ಅಥವಾ ಯಾವೊಂದು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ 
ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ 
ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಡಾ: ಅಂಬೇಡ್ಕರ್‌ ವೀಧಿ, ಬೆಂಗಳೂರು-1 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 






































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಬೆಂಗಳೂರು ಉತ್ತರ ಹೋಬಳಿ: ದಾಸನಪುರ ಗ್ರಾಮ: ಗೋಪಾಲಪುರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1 | ರುದ್ರಯ್ಯ ಬಿನ್‌ ಆಂಜನಪ್ಪ ರುದ್ರಯ್ಯ 111 ಖುಷ್ಕಿ ಉಳಿಕೆ 112 ರೈಲ್ವೆ ಲೈನ್‌ 111 0-07 0-25 
2 | ಮುನಿಯಪ್ಪ ಬಿನ್‌ ಮುನಿಹನುಮಯ್ಯ ಗಂಗಯ್ಯ 112 ೫ 111 ಗಡಿ ರೈಲ್ವೆ ಲೈನ್‌ | ಉಳಿಕೆ 0-03 0-12 
ಜುಮ್ಲಾ 0-10 























ಪಿ.ಆರ್‌.346 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ಬೆಂಗಳೂರು. 


೮೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ 


ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದುಪಡಿ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:69:2004-05 ದಿನಾಂಕ: 17ನೇ ಸೆಪ್ಟೆಂಬರ್‌ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಪೈಪ್‌ಲೈನ್‌ ಮತ್ತು ಒಳಚರಂಡಿ ಕಾಮಗಾರಿಗಾಗಿ ನಗರಸಭೆ, ತುಮಕೂರು ಇವರಿಗೆ ಅಗತ್ಯವಾಗಿದೆಯೆಂದು 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ಕಲಂ 4(1)ನೇ ಅಧಿಸೂಚನೆ: ಎಲ್‌ಎಕ್ಕೂ:ಎಸ್‌ಆರ್‌: 34/2004-05 ದಿನಾಂಕ: 7.6.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ 
ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯನ್ನು ಕೆಳಕಂಡ ತಪಸೀಲ್‌ನಲ್ಲಿ ನಮೂದಿಸಿದಂತೆ ರದ್ದುಪಡಿ ಮಾಡಲಾಗಿದೆ. 





















































ಅನುಸೂಚಿ 

ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕಸಬಾ ಗ್ರಾಮ: ಕುರಿಪಾಳ್ಯ ಮತ್ತು ಜಯಪುರ ಬಡಾವಣೆ 
ಕ್ರ. | ಖಾತೆದಾರರ ಹೆಸರು | ಅನುಭವದಾರರ ಖಾತಾ ತರಹೆ ಚಕ್ಕುಬಂದಿ ಭೂಸ್ವಾಧೀನದ ವಿಸ್ತೀರ್ಣ ಆಕಾರ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ ರೂ-ಪೈ 

1 2 3 4 5 6 7 8 9 10 11 

1 | ಗಂಗಪ್ಪ ವಸ್ತುಸ್ಥಿತಿಯಂತೆ 2470/ ನಿವೇಶನ | ಇದರ ಉಳಿಕೆ ಇದರ ಖಾಸಗಿ ಮನೆಗಳು ಮತ್ತು ನಿವೇಶನ 16x80+81 40-00 

ಓಡಾಡುವ ರಸ್ತೆ 2634 ರಸ್ತೆ ಬಾಬ್ತು ರಸ್ತೆ ನಿವೇಶನ 2 
ಉಳಿಕೆ 
2 | ಮುನಿಯಮ್ಮಕೋಂ ವಸ್ತುಸ್ಥಿತಿಯಂತೆ 2188/93 ನಿವೇಶನ ಉಳಿಕೆ (ರಸ್ತೆ: | ಉಳಿಕೆ(ರಸೆ) | ಉಳಿಕೆ (ರಸ್ತೆ) | ಸ.ನಂ. 144 ಹಾಲಿ ವಸ್ತು 86x26 55-00 
ಹುಚ್ಚ ಮರಿಯಪ್ಪ ಓಡಾಡುವ ರಸ್ತೆ ಸ್ಲಿತಿಯಂತೆ ವಾಸದ ಮನೆ 
ಕನ್ಷರ್‌ವೆನ್ಸಿ 
ಜಿಲ್ಲಾಧಿಕಾರಿಗಳು, 

ಪಿ.ಆರ್‌.378 ತುಮಕೂರು ಜಿಲ್ಲೆ ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಕೂ:ಸಿಆರ್‌:49:2004-05 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ದೇವರಬೆಳಕೆರೆ ಪಿಕಪ್‌ ಮುಳುಗಡೆಗಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿ 
ರುವುದರಿಂದ. 
ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894 ನೇ ಪ್ರಕರಣದ (1) ಉಪಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿ, ದಾವಣಗೆರೆ 
ಉಪವಿಭಾಗ, ಇವರನ್ನು ನೇಮಕ ಮಾಡಿದೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ೮೦೭ 





ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಮೂವತ್ತು ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂಚೆ ಕರ್ನಾಟಕ ಅಧಿನಿಯಮ 
1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿ ಹಾಗೂ 
ಭೂಸ್ವಾಧೀನಾಧಿಕಾರಿ, ದಾವಣಗೆರೆ ಉಪವಿಭಾಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸಬಹುದು. 

ಸದರಿ ಭೂ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಿಣಿದಾರರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ದಾವಣಗೆರೆ ಇವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಭೂ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯ ಸದರಿ 
ಅಧಿನಿಯಮ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿ, ದಾವಣಗೆರೆ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಇಡಲಾಗಿದೆ. 
























































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಮಲೆಬೆನ್ನೂರು ಗ್ರಾಮ: ಸಂಕ್ಷೀಪುರ 
ಶ್ರ ವಿವರಣೆಯೊಂದಿಗೆ ಖಾತೆದಾರರ: ಅನುಭವದಾರರ ಅಥವಾ ರಿ.ಸ. ತರಹೆ ಚಕ್ಕುಬಂದಿ ಅಗತ್ಯವಾದ ಅಂದಾಜು | ಷರಾ 
ಸಂ ಕ್ರ.ಸಂ. ಅಥವಾ ಗೇಣಿದಾರರ: ಅಥವಾ ಹಿತಾಸಕ್ತಿ ಹೊಂದಿರುವ ನಂಬರ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ 
ನಿವೇಶನ ಸಂ. ಇತರೆ ವ್ಯಕ್ತಿಯ ಹೆಸರು ಎ-ಗುಂ 
1 2 3 4 5 6 7 8 9 10 11 
1 ರೇವಣಸಿದ್ದಪ್ಪ ಬಿನ್‌ ಗಂಗಪ್ಪ 111 | ಖುಷ್ಕಿ 2 | ಗ್ರಾಮ - [ತ] 
2 ನೀಲಪ್ಪ ಬಿನ್‌ ಮುದಿಮಲ್ಲಪ್ಪ 11ಪ2 | ಖುಷ್ಕಿ 2 | ಗ್ರಾಮ ಜ್‌ 1-00 
3 ನೀಲಪ್ಪ ಬಿನ್‌ ಮುದಿಮಲ್ಲಪ್ಪ 1/2 ಖುಷ್ಕಿ 2 ಹ ಗ್ರಾಮ | 0-33 
4 ನಿಂಗಪ್ಪ ಬಿನ್‌ ಸಣ್ಣಬಸಪ್ಪ 11123 2 - ಗ್ರಾಮ 13 0-09 
5 ನಾಗಪ್ಪ ಬಿನ್‌ ಸಣ್ಣಬಸಪ್ಪ 114 | ಖುಷ್ಕಿ 2 ಸ ಗ್ರಾಮ ನ 0-13 
6 ಗಂಗಪ್ಪ ಬಿನ್‌ ರೇವಣಸಿದ್ದಪ್ಪ 13 | ಖುಷ್ಕಿ p - ಗ್ರಾಮ - 2-07% 
7 ಸಿ. ಹಾಲನಗೌಡ ಬಿನ್‌ ಸಿ. ನಿಂಗಪ್ಪ 61ಪಿ1 | ಖುಷ್ಕಿ ಹಳ್ಳ 7 8 5 0-15 
8 ಶಿವಪ್ಪ ಬಿನ್‌ ಕರಿಬಸಪ್ಪ 62ಬಿ | ಖುಷ್ಕಿ ಹಳ್ಳ 7 8 5 0-15 
9 ಗಂಗಪ್ಪ ಬಿನ್‌ ರೇವಣಸಿದ್ದಪ್ಪ 10/1 ಖುಷ್ಕಿ ಹಳ್ಳ 13 9 32 1-19 
10 ಸಿ.ಆರ್‌. ನಿಂಗನಗೌಡ ಬಿನ್‌ ನಾಗನಗೌಡ 22/2ಏ1 | ಖುಷ್ಕಿ 23 21 20 ನರು 1-00 
11 ಈರಪ್ಪ ಬಿನ್‌ ನಾಗಪ್ಪ 22೫2೩4 | ಖುಷ್ಕಿ 23 21 20 32 0-11 
12 ನಿಂಗಪ್ಪ ಬಿನ್‌ ಸಣ್ಣಬಸಪ್ಪ 23/2ಪ1 | ಖುಷ್ಕಿ ಹಳ್ಳ 22 ಹಳ್ಳ 24 0-10 
13 ನಾಗಪ್ಪ ಬಿನ್‌ ಸಣ್ಣಬಸಪ್ಪ 2312೩2 | ಖುಷ್ಕಿ ಹಳ್ಳ 22 ಹಳ್ಳ 24 0-13 
14 ಈರಪ್ಪ ಬಿನ್‌ ನಾಗಪ್ಪ 242ಎ | ಖುಷ್ಕಿ ಹಳ್ಳ 32 23 25 0-02 
15 ರಾಮನಗೌಡ ಬಿನ್‌ ಮಲ್ಲಪ್ಪ 2511೩1 | ಖುಷ್ಕಿ ಹಳ್ಳ 31 24 26 0-08 












































೮೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ಭಾಗ - ೬ 




































































1 2 3 4 5 6 7 8 9 10 11 
16 ನಾಗೇಂದ್ರಪ್ಪ ಬಿನ್‌ ಮಲ್ಲಪ್ಪ 25/3ಪಿ1 | ಖುಷ್ಕಿ ಹಳ್ಳ 1 24 26 0-02 
17 ನೀಲಮ್ಮ ಕೋಂ ಮಲ್ಲಪ್ಪ 25/13೬3 | ಖುಷ್ಕಿ ಹಳ್ಳ 31 24 26 0-05 
18 ಚನ್ನಬಸಮ್ಮ ಬಿನ್‌ ಮಲ್ಲಪ್ಪ 253೩4 | ಖುಷ್ಕಿ ಹಳ್ಳ 31 24 26 0-05 
19 ಸಿ. ನಾಗರಾಜ ಬಿನ್‌ ಶಿವಪ್ಪ 28/1 ಖುಷ್ಕಿ ಹಳ್ಳ 29 27 1 1-04 
20 ಸಿ. ಉಮಾಪತಿ ಬಿನ್‌ ಸೋಮನಗೌಡ 38/1ಬಿ ಖುಷ್ಕಿ ಹಳ್ಳ 29 27 ದ 0-27 
21 ವೀರಯ್ಯ ಬಿನ್‌ ಕೊಟ್ರಯ್ಯ 78/3 ಖುಷ್ಕಿ ಹಳ್ಳ 75 ಹಳ್ಳ 79 1-05 
ಒಟ್ಟು | ಖುಷ್ಕಿ 13-35 
ಪಿ.ಆರ್‌.379 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ ಕಲಂ 17 ರೊಂದಿಗೆ ಓದಲಾದಂತೆ 6 ರನ್ವಯ ಘೋಷಣೆ 
ಕ್ರಮಾಂಕ: ಕಂಇ 83 ಎಕ್ಕೂಬಿ 2004, ದಿನಾಂಕ: 25ನೇ ಸೆಪ್ಟೆಂಬರ್‌ 2004 

ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಬೆಂಗಳೂರು ಮೈಸೂರು ರಾಜ್ಯ ಹೆದ್ದಾರಿಯನ್ನು ಹಾಲಿ ಇರುವ 2 ಪಥದ ರಸ್ತೆಯಿಂದ 4 ಪಥದ 
ರಸ್ತೆಯನ್ನಾಗಿ ಪರಿವರ್ತಿಸಲು ಬೇಕಾಗಬಹುದೆಂದು ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ರವರ ಕ್ರಮಾಂಕ ಎಲ್‌ಎಕ್ಕು (2) ಎಆರ್‌ 17: ದಿನಾಂಕ: 1.12.2003 ರ ಪ್ರಕಾರ ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ: 
5.12.2003 ರಂದು ಪ್ರಕಟವಾಗಿರುವ ಕಾಯ್ದೆ ಕಲಂ 4(1)ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಕರ್ನಾಟಕ ಸರ್ಕಾರವು 1991ರ ಸಾಲಿನ ಕರ್ನಾಟಕ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ 1984ನೇ 
ಸಾಲಿನ ಭೂಸ್ವಾಧೀನ ಅಧಿನಿಯಮ ಕೇಂದ್ರ ಕಾಯ್ದೆ 1894ರ 1 ಅಧಿನಿಯಮ 6 ಪ್ರಕಾರ ಹೊಂದಿದ ಅಧಿಕಾರದ ಮೇರೆಗೆ ಕೆಳಗೆ ಸೂಚಿಸಿರುವ ಜಮೀನುಗಳನ್ನು ಭೂ ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿದ್ದಾರೆ ಮತ್ತು 
ಮೇಲಿನ ನಿಯಮ ಕಲಂ 7ರ ಮತ್ತು ಕಲಂ 3(ಸಿ) ರ ಪ್ರಕಾರ ಹೊಂದಿರುವ ಅಧಿಕಾರದ ಮೇಲೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 3ನೇ ಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ, ಬೆಂಗಳೂರು-1 ಇವರನ್ನು ಸದರಿ 
ಕಾರ್ಯವನ್ನು ನಿರ್ವಹಿಸಿ ಡೆಪ್ಯೂಟಿ ಕಮೀಷನರ್‌ ರವರು ಮಾಡುವ ಕೆಲಸವನ್ನು ನಿರ್ವಹಿಸಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಆದೇಶ ಮಾಡಿರುತ್ತಾರೆ. 

ಕರ್ನಾಟಕ ಸರ್ಕಾರದವರು ಮೇಲ್ಕಂಡ ನಿಯಮದ ಕಲಂ 17ರ ಉಪ ಕಲಂ (1) (4)ರ ಪ್ರಕರಣದಲ್ಲಿರುವ ಅಧಿಕಾರದ ಮೇಲೆ ಸದರಿ ನಿಯಮ ಕಲಂ 10ರ ಪ್ರಕಾರ ಹೊರಡಿಸಲಾಗುವ ತಿಳುವಳಿಕೆಯನ್ನು 
ಪ್ರಕಟಿಸಿದ ದಿನಾಂಕದಿಂದ 15 ದಿವಸಗಳು ಕಳೆದ ನಂತರ ಸದರಿ ಜಮೀನನ್ನು ಸ್ಟಾಧೀನಪಡೆಯಲು ನಿರ್ದೇಶಿಸಿರುತ್ತಾರೆ. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಛೇರಿ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ, ಬೆಂಗಳೂರು-1 ರವರಲ್ಲಿ ಅವಗಾಹನೆಗೆ ಇಡಲಾಗಿದೆ. 











ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ಕೆಂಗೇರಿ ಗ್ರಾಮ: 1. ಕೆಂಚೇನಹಳ್ಳಿ 2. ವಳಗೇರಹಳ್ಳಿ 
3. ಕೆಂಗೇರಿ 4. ಕಂಬೀಪುರ 
5. ಕುಂಬಳಗೋಡು 6. ಕಣಿಮಿಣಿಕೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ತರಹೆ ಚಕ್ಕುಬಂದಿ ಭೂಸ್ವಾಧೀನಕ್ಕೆ | ಆಕಾರ 
ಸಂ. ನಂಬರ್‌ ಪೂರ್ವಕ್ಕೆ | ಪಶ್ಚಿಮಕ್ಕೆ | ಉತ್ತರಕ್ಕೆ ದಕ್ಷಿಣಕ್ಕೆ ಬೇಕಾದ 
ಸ.ನಂ. ಸ.ನಂ ಸ.ನಂ. ಸ.ನಂ. ವಿಸ್ತೀರ್ಣ 
1 2 3 4 5 6 7 8 9 10 11 
































































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ೮೦೯ 
2 3 4 5 6 7 8 9 10 11 
ಗ್ರಾಮ: ಕೆಂಚೇನಹಳ್ಳಿ 
ಪಿ.ಎನ್‌. ವೆಂಕಟರಮಣಸ್ವಾಮಿ, ಪಿ.ಎನ್‌. ವೆಂಕಟರಮಣಸ್ವಾಮಿ 14:1 | ಭಾಗಾಯ್ತು | ಹಳ್ಳ 14:2ಎ ರಸ್ತೆ 14:1 ರ ಉಳಿಕೆ 0-02 0-20 
ಎಸ್‌. ಯಶೋಧ ಕೋಂ ಎಸ್‌. ಯಶೋದ ಖುಷ್ಕಿ 
ಬಿ.ಟಿ. ಗೋಪಿನಾಥ್‌ 
ಎ.ಎಂ. ಲೀಲ, ಸಿ. ಗಣೇಶ್‌, ಚಂದ್ರಶೇಖರ್‌ 23 ಖುಷ್ಕಿ ರಸ್ತೆ 22 23ರ ರಸ್ತೆ 0-05), 0-55 
ಸಿ. ಯಶವಂತ (ಜಂಟಿ) ಉಳಿಕೆ 
ಟಿ.ಎಂ. ರಾಜಕುಮಾರ್‌ ಟಿ.ಎಂ. ರಾಜಕುಮಾರ್‌ 26:1ಎ2 | ಖುಷ್ಕಿ 24 26:1ಎ2 ಸ್ಮೆ 26:1ಎ2 ರ 0-01 0-10 
ರ ಉಳಿಕೆ ಉಳಿಕೆ 
ಜುಮ್ಲಾ 0-081 
ಗ್ರಾಮ: ವಳಗೇರಹಳ್ಳಿ 

ಟಿ.ವಿ. ಮೂರ್ತಿ - 79:1 ಖುಷ್ಮಿ 79:2 80:3 ಸ್ಟೆ 79:1ರ ಉಳಿಕೆ 0-041 0-45 
ಅಧ್ಯಕ್ಷರು ಮಸೀದಿ ಸುಬಾನಿಯ ಸಾನ 84:2 ಖುಷ್ಕಿ ರಸ್ತೆ 84:2ರ 84:1 ಕೆಂಗೇರಿ ಗಡಿ 0-011, 0-13 

ಉಳಿಕೆ 

ಜುಮ್ಲಾ 0-051, 
ಗ್ರಾಮ: ಕೆಂಗೇರಿ 
ಸೀತಾರಾಮ ಟ್ರಸ್ಟ್‌ ಸೀತಾರಾಮ ಟ್ರಸ್ಟ್‌ 39 (| ಭಾಗಾಯ್ತು| 39ರ ರಸ್ತೆ 38 4713ರ ಉಳಿಕೆ 0-01 0-05 
ಉಳಿಕೆ 

ಸೀತಾರಾಮ ಟ್ರಸ್ಟ್‌ ಸೀತಾರಾಮ ಟ್ರಸ್ಟ್‌ 40 (| ಭಾಗಾಯ್ತು | ರಸ್ತೆ 40ರ 15 40 ರ ಉಳಿಕೆ 0-01 0-05 

ಉಳಿಕೆ 
ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಇಲಾಖೆ 45 ಖುಷ್ಕಿ ರಸ್ತೆ 45ರ ರಸ್ತೆ | 461ರ ಉಳಿಕೆ 0-01 0-05 

ಉಳಿಕೆ 
ಪ್ರಿಯದರ್ಶಿನಿ ಕೋಂ ಎಂ. ಕೃಷ್ಣಪ್ಪ | ಪ್ರಿಯದರ್ಶಿನಿ 47:3 | ಭಾಗಾಯ್ತು | 473ರ | 4723 ರ 39:5 48:5 0-04 0-45 

ಉಳಿಕೆ ಉಳಿಕೆ 

ಕೆ.ಎಸ್‌. ಶ್ಯಾಮಣ್ಣ, ವರಲಕ್ಷ್ಮೀ ಶ್ರೀಮತಿ ಡಿ.ಆರ್‌. ಜಯಶ್ರೀ 48:1 | ಭಾಗಾಯ್ತು | 48:1ರ | 48:1ರ | 48:5ರ 48:5 0-001, 0-10 
ಕೆ.ಎಸ್‌. ಮುನಿಯಪ್ಪ ಬಿನ್‌ ಉಳಿಕೆ ಉಳಿಕೆ ಉಳಿಕೆ 
ಸಂಜೀವಪ್ಪ, ಕೆ.ಎಸ್‌. ಮುನಿಯಪ್ಪ, 
ಭಾರತಿ ಕೋಂ ಕೆ.ಎಸ್‌. ಮುನಿಯಪ್ಪ 
ಅನಂತರಾಮಯ್ಯ, ಮುದ್ದುಕೃಷ್ಣಯ್ಯ = 48:2 | ಭಾಗಾಯ್ತು | 48:2ರ 48:2ರ 48:1ರ 48:3 0-00 0-05 
ಎಂ.ಎ.ವೆಂಕಟ, ಎಂ.ಎ.ಶ್ರೀನಿವಾಸ, ಉಳಿಕೆ ಉಳಿಕೆ ಉಳಿಕೆ 
ಸಂಜೀವಮ್ಮ ಯಲ್ಲಮ್ಮ ಯಲ್ಲಪ್ಪ 












































೮೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
7 | ಅನಂತರಾಮಯ್ಯ, ಮುದ್ದುಕೃಷ್ಣಯ್ಯ, ಬ 48:3 | ಭಾಗಾಯ್ತು | 48:3ರ | 48:3ರ | 48:2ರ ಗ್ರಾಮ ಠಾಣ 0-001, 0-05 

ಎಂ.ಎ. ಶ್ರೀನಿವಾಸ್‌, ಉಳಿಕೆ ಉಳಿಕೆ ಉಳಿಕೆ 
ಎಂ.ಎ. ವೆಂಕಟಮುನಿಯಪ್ಪ, 
ಸಂಜೀವಪ್ಪ, ನಾರಾಯಣ 
8 | ಶ್ರೀಮತಿ ಪ್ರಿಯದರ್ಶಿನಿ ಕೋಂ ಶ್ರೀಮತಿ ಪ್ರಿಯದರ್ಶಿನಿ 48:5 A 48:5ರ | 48:5 ರ. | 473ರ 48:1 0-007, 0-05 
ಎಂ. ಕೃಷ್ಣಪ್ಪ ಉಳಿಕೆ ಉಳಿಕೆ ಉಳಿಕೆ 
9 | ಪ್ರೆಸಿಡೆಂಟ್‌ ಕೆಂಗೇರಿ ಎಜುಕೇಷನ್‌ - 95:2ಬಿ | ಖುಷ್ಕಿ | 452ರ ಸ್ತೆ | 950ಎ1 95:3 0-001, | 0-10 
ರಾಮಕೃಷ್ಣಪ್ಪ ಬಿನ್‌ ಹನುಮಯ್ಯ, ಉಳಿಕೆ 
ಕೆ.ವಿ. ಗಿಡ್ದಮಲ್ಲಯ್ಯ ಬಿನ್‌ ಪುಟ್ಟ 
10 | ಪ್ರೆಸಿಡೆಂಟ್‌ ಕೆಂಗೇರಿ ಎಜುಕೇಷನ್‌ | ಸ್ಕೂಲ್‌ ಸ್ವಾಧೀನದಲ್ಲಿದೆ 95:6 Ks 95:6ರ ರಸ್ತೆ ಗ್ರಾಮ 95:2ಎ1 ರ 0-02 0-20 
ಸೊಸೈಟಿ ಉಳಿಕೆ ಠಾಣ ಉಳಿಕೆ 
11 | ಅರ್ಜುನ್‌ ಹೀರ್‌ ಐ ಪಟೇಲ್‌ ಬಿನ್‌ | ಕೆ.ಜಿ. ನಾರಾಯಣ 106:2 4 106:2 ರ ರಸ್ತೆ 106:3 106ರ ಉಳಿಕೆ 0-031 0-35 
ಹೀರ್‌ ಜಿ ಪಟೇಲ್‌, ಕೆ.ಜಿ. ಗೋಪಾಲಕೃಷ್ಣ ಉಳಿಕೆ 
ಸೋಮ್‌ ಜೀ ಹೀರ್‌ ಜಿ ಪಟೇಲ್‌ ಕೆ.ಜಿ. ಮಂಜುನಾಥ್‌ 
ಬಿನ್‌ ಹೀರ್‌ ಜೀ ಪಟೇಲ್‌ ಅರ್ಜುನ್‌ ಹೀರ್‌ ಜೀ ಪಟೇಲ್‌ 
ಸೋಮ್‌ ಜಿ ಪಟೇಲ್‌ 
12 | ಕೆಂಪಯ್ಯ ಬಿನ್‌ ಚಿನ್ನಣ್ಣ ಕೆಂಪಯ್ಯ 106:3 4 106:3 ಸ್ತ 95:3 106:2 0-001, 0-05 
13 | ಕರಿಮತ್‌ ಸಿ ಪಟೇಲ್‌ ಬಿನ್‌ 133:2ಎ ik ಸ್ಮ 133:2ಎ ಹಳ್ಳ 133:2ಬಿ 0-08 0-80 
ರತನ್‌ಸಿ ಪಟೇಲ್‌ ಚಂದ್ರಕಾಂತ ರ ಉಳಿಕೆ 
ಪಟೇಲ್‌ ಬಿನ್‌ ರಾಮ್‌ ಜೀ 
ಪಟೇಲ್‌, ಜೀವರಾಜ್‌ ಪಟೇಲ್‌ 
ಬಿನ್‌ ರತನ್‌ ಪಟೇಲ್‌, ಹರಿಲಾಲ್‌ 
ಪಟೇಲ್‌ ಬಿನ್‌ ರಾಮ್‌ ಜಿ ಪಟೇಲ್‌ 
14 | ಎ.ಟಿ. ರಾಯ್ಡು ಬಿನ್‌ ಇ 151 ಸ ರಸ್ತೆ 151ರ 149 154 0-01 0-05 
ಎ.ವಿ.ಎಸ್‌. ಚಲಪತಿರಾವ್‌ ಉಳಿಕೆ 
15 | ಎ. ಮುನಿಯಪ್ಪ ಬಿನ್‌ ಅಪ್ಪಾಜಪ್ಪ | ಎ. ಮುನಿಯಪ್ಪ 153 | ಎನ್‌ಎಕೆ | ರಸ್ತೆ 153ರ 152 154 0-001, | 0-10 
ಉಳಿಕೆ 
16 | ಪುಟ್ಟಹನುಮಕ್ಕ, ಕೆ.ವಿ. ಗಿಡ್ನವೀರಪ್ಪ |ಸಿಪಿಟಿಬಿ 178:3 ಖುಷ್ಕಿ ರಸ್ತೆ | 178:3 ರ | 178:5 ರಸ್ತೆ 0-01 0-10 
ಕೆಂಪಕ್ಕ ಉಳಿಕೆ 



















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ಆ೧೧ 
1 2 3 4 5 6 7 8 9 10 11 
17 | ಮಾದಯ್ಯ ಬಿನ್‌ ಹುಚ್ಚಪ್ಪ ಬಿಡಿಎ 178:4 ಖುಷ್ಕಿ ರಸ್ತೆ 178:4 ರ | 178:4 178:5 0-01 0-10 
ಉಳಿಕೆ 
18 | ಸರ್ಕಾರದ ಸ್ಕೂಲ್‌ ಕಟ್ಟಡ ಸರ್ಕಾರದ ಸ್ಕೂಲ್‌ ಕಟ್ಟಡ 178:5 ರಸ್ತೆ 178:5ರ | 178:4 178:3 0-01 0-10 
ಉಳಿಕೆ 
ಜುಮ್ಲಾ 0-27 
ಕೆಂಗೇರಿ ಗ್ರಾಮಠಾಣ 
1 | ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ 638 ಗ್ರಾಮ ರಸ್ತೆ ರಸ್ತೆ ಹಾಲಿ ರಸ್ತೆ ಸರ್ಕಾರಿ 283 ಚ ಅಡಿ 
ಕೇಂದ್ರ ಠಾಣ ಪ್ರಾಥಮಿಕ 
ಆರೋಗ್ಯ 
ಕೇಂದ್ರದ ಉಳಿಕೆ 
ಗ್ರಾಮ : ಕಂಬೀಪುರ 
1 | ಇಸ್ಮಾಯಿಲ್‌ ಸಾಬ್‌ಜಾನ್‌, ಶ್ರೀಮತಿ ದ 46:1 ಖುಷ್ಕಿ 46:2 ಹಳ್ಳ ರಸ್ತೆ 46:1 ರ ಉಳಿಕೆ 0-00, 0-10 
ಹೊರಾಸಬೀ ಕೋಂ ಅಮೀರ್‌ ಸಾಬಿ 64:2 
ಸಮೀಮ್‌ ತಾಜ್‌, ಕೋಂ ಹಬೀರ್‌ 
ಅಹಮದ್‌ ಭಾಷಾಬೇಗ್‌ ಬಿನ್‌ 
ಶಾರ್‌ ದ್ರಾವೀಡ್‌, ಅಕ್ಬರ್‌ ಬಿನ್‌ 
ವಲ್ಲೀಸಾಬ್‌ 
2 | ಶಕುಂತಲಾರಾಣಿ ಶಕುಂತಲಾರಾಣಿ 43 ಖುಷ್ಕಿ 48:1 ಕುಂಬಳ ರಸ್ತೆ 43ರ ಉಳಿಕೆ 0-05 0-50 
ಗೋಡು 
ಗಡಿ 
4 | ಜಗದಾಳೆ ಸೈಂಟಿಫಿಕ್‌ ರೀಸರ್ಚ್‌ - 47:2 ಖುಷ್ಕಿ ರಸ್ತೆ 48:1 ರಸ್ತೆ 47:2ರ ಉಳಿಕೆ 0-03 0-30 
ಫೌಂಡೇಶನ್‌ 2) ಜಗರ ಫಾರಂ 
5 | ಶಕುಂತಲಾರಾಣಿ ಶಕುಂತಲಾರಾಣಿ 48:1 | ಖುಷ್ಕಿ | 47:2 43 ರಸ್ತೆ 48:1ರ ಉಳಿಕೆ 0-061, | 0-65 
ಜುಮ್ಲಾ 0-15 
ಗ್ರಾಮ : ಕುಂಬಳಗೋಡು 
1 | ಶಣುಗಂ ಬಿನ್‌ ಚೊಕ್ಕಲಿಂಗಂ ಆರ್‌.ಆರ್‌. ಕಾಲೇಜ್‌ ಆಫ್‌ 14 ಖುಷ್ಕಿ ರಸ್ತೆ 14ರ ಹಳ್ಳ 15 0-01 0-05 
ಆರ್‌.ಆರ್‌. ಕಾಲೇಜ್‌ ಆಫ್‌ ಮ್ಯಾನೇಜ್‌ಮೆಂಟ್‌ ಸ್ಟಡೀಸ್‌ ಅಂಡ್‌ ಉಳಿಕೆ 








ಮ್ಯಾನೇಜ್‌ಮೆಂಟ್‌ ಸ್ಪಡೀಸ್‌ ಅಂಡ್‌ 
ಕಂಪ್ಯೂಟರ್‌ 





ಕಂಪ್ಯೂಟರ್‌ 







































































೮೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
2 | ಎಸ್‌.ಆರ್‌. ಗಿರೀಶ್‌ ಬಿನ್‌ ಎಸ್‌.ಆರ್‌. ಗಿರೀಶ್‌ ಫಿಲಿಪ್ಸ್‌ 15 ಖುಷ್ಕಿ ರಸ್ತೆ 15ರ 14 ರಸ್ತೆ 0-03 0-30 

ಡಿ.ಆರ್‌.ಎಸ್‌. ರಾಮಚಂದ್ರಭಟ್‌ ಜೋಸೆಫ್‌ ಅಲೆಗ್ಸಾಂಡರ್‌ ಉಳಿಕೆ 
ಫಿಲಿಪ್‌ ಜೋಸೆಫ್‌ ಅಲೆಗ್ಸಾಂಡರ್‌ 
ಮೈಗಾ ಜೊಸೆಫ್‌ ಎನ್‌ಎಕೆ 
3 | ವಿಶ್ವಕಲ್ಯಾಣ ಮಿಷನ್‌ ಬಸವ ವಿಶ್ವಕಲ್ಯಾಣ ಮಿಷನ್‌ ಬಸವ ಮಂಟಪ | 19:2 A: 19:2ರ ರಸ್ತೆ 19:5 19:7 0-01 0-10 
ಮಂಟಪ ಉಳಿಕೆ 
4 |-ಡಿಟೋ- -ಡಿಟೋ- 19:7 ಜೆ 19:7ರ ರಸ್ತೆ 19:2 19:8 0-0% 0-05 
ಉಳಿಕೆ 
5 | -ಡಿಟೋ- -ಡಿಟೋ- 19:8 ಣೆ 19:8ರ ರಸ್ತೆ 19:7 19:11 0-001, 0-05 
ಉಳಿಕೆ 
6 | ವೆಂಕಟರಮಣ ಬಿನ್‌ ವೆಂಕಟಪ್ಪ - 19:9ಎ ಬ 19:9ಎ ರಸ್ತೆ 19:11 20:51 0-03 0-30 
ರ ಉಳಿಕೆ 
7 | ನಾರಾಯಣಪ್ಪ ಬಿನ್‌ ನಾರಾಯಣಪ್ಪ 20:8 ಟ್ಟ 20:8ರ | ಹಾಲೀ 20:7 20:19 0-01 0-10 
ವೆಂಕಟರಾಮಯ್ಯ ಉಳಿಕೆ ಸ್ತೆ 
ಮತ್ತು 
20:9 
8 | ವೆಂಕಟರಾಮಯ್ಯ ಬಿನ್‌ ವೆಂಕಟರಾಮಪ್ಪ, ವೆಂಕಟಚಲಪ್ಪ 20:9 ik 20:9ರ 20:7 20:10 20:8 0-001, 0-05 
ವೆಂಕಟಸ್ವಾಮಪ್ಪ ವೆಂಕಟಚಲಪ್ಪ ಬಿನ್‌ ಉಳಿಕೆ 
ವೆಂಕಟಸ್ವಾಮಪ್ಪ 
9 | ಟಿ.ಎ. ಉಸ್ಮಾನ್‌ ಟಿ.ಎ. ಉಸ್ಮಾನ್‌ 20:10 ಖುಷ್ಕಿ | 20:10 ರ | ಹಾಲೀ 20:11 20:7, 9 0-00, 0-10 
ಉಳಿಕೆ ಸ್ಮೆ 
10 | ಟಿ.ಎ. ಉಸ್ಮಾನ್‌ ಬಿನ್‌ ಅಬ್ದುಲ್ಲಾ - 20:11 ಖುಷ್ಕಿ | 20:10ಬಿ | ಹಾಲೀ 20:12 20:11 0-0 0-05 
20:11ರ ಸ್ತೆ 
ಉಳಿಕೆ | 20:11ರ 
ಹಾಲೀ ಉಳಿಕೆ 
ಸ್ತ 
11 | ಜನತಾ ಸೈಟಿಗೆ ಅಕ್ವೈರ್‌ ಆಗಿರುತ್ತದೆ - 21 ಖುಷ್ಕಿ ಹಾಲೀ ಹಾಲೀ 20:19 22:1 0-02 0-20 
ರಸ್ತೆ 21ರ | ರಸ್ತೆ 21ರ 
ಉಳಿಕೆ ಉಳಿಕೆ 






























































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ೮೧೩ 
1 2 3 4 5 6 7 8 9 10 11 
12 | ರಂಗಪ್ಪ ಬಿನ್‌ ಪಾಲಯ್ಯ ರಂಗಪ್ಪ, ಮುನಿರಾಜು 233 ಖುಷ್ಕಿ ಹಾಲೀ | ಹಾಲೀ 2 23:4, 7 0.01%, 0-15 

ಮುನಿರಾಜು, ಹನುಮಂತಪ್ಪ, ಕೃಷ್ಣಪ್ಪ | ಹನುಮಂತಪ್ಪ ರಸ್ತೆ 23:3 ರಸ್ತೆ 
ನಾರಾಯಣಪ್ಪ, ಹರೀಶ್‌ಕುಮಾರ್‌ ಕೃಷ್ಣಪ್ಪ , ಹರೀಶ್‌ ಉಳಿಕೆ 23:3ರ 
ಬಿನ್‌ ದನಾಂಬಿ, ಚಂದನಮಲ್ಲಿ ಬಿನ್‌ ಕುಮಾರ್‌, ಚಂದನ್‌ ಮಲ್ಲಿ ಉಳಿಕೆ 
ಚಕ್ರಮಲ್ಲ ಕೆ. ವರ್ಗೀಸ್‌ ಜೀಸಸ್‌ § 
13 | ಕೆ.ವಿ. ಭದ್ರಯ್ಯ, ಶಿವಣ್ಣ ಬಿನ್‌ ದ 23:4 ಖುಷ್ಕಿ 20:7 ಹಾಲಿ 23:4, 7 23:6 0-01 0-10 
ಸಾವಂದಪ್ಪ ಭದ್ರಯ್ಯ ಬಿನ್‌ ಹಾಲಿ ರಸ್ತೆ 23:4 
ಸಾವರದಪ್ಪ ಪಿ. ಜಯಶೀಲ ಬಿನ್‌ ಸ್ಮೆ ರ ಉಳಿಕೆ 
ಗುರುಮಲ್ಲೇಶ್‌, ರೇವಣ್ಣಸಿದ್ದಪ್ಪ ಬಿನ್‌ 23:4ರ 
ರೇಣುಕಪ್ಪ ಉ: ಹೊನ್ನಪ್ಪ ಉಳಿಕೆ 
14 | ಜನರಲ್‌ ಸೆಕ್ರೆಟರಿ ವೈ. ಎಂ.ಸಿ.ಎ. ಜನರಲ್‌ ಸೆಕ್ರೆಟರಿ ವೈಎಂಸಿಎ ಎಫ್‌ಜಿ 23:6 ಖುಷ್ಕಿ ಹಾಲಿ ಹಾಲಿ 23:4 24:15, 18ಎ 0-01 0-10 
ಎಫ್‌.ಜಿ. ಸುಂದರ್‌ ಬಿನ್‌ ಸುಂದರ್‌, ಎಫ್‌.ಜಿ. ಸುಂದರ್‌, ಸ್ಮ ಸ್ತ 
ಮಿ: ಫ್ರಾನ್ಸಿಸ್‌ ಎಫ್‌.ಜಿ. ಸುಂದರ್‌ ಕೆ.ಕೆ. ವೆಂಕಟೇಶ್‌, ಆರ್‌. 23:6ರ 23:6ರ 
ಬಿನ್‌ ಪ್ರಾನ್ಸಿಸ್‌ ಕೆ.ಜಿ. ವೆಂಕಟೇಶ್‌ ವೆಂಕಟರಂಗಯ್ಯ ಲಕ್ಷ ಮೃ ಉಳಿಕೆ ಉಳಿಕೆ 
ಬಿನ್‌ ಲೇ. ಗೋವಿಂದಯ್ಯ ಜಿ.ಆರ್‌. ಉಮಾಶಂಕರ್‌ 
ಆರ್‌. ವೆಂಕಟರಂಗಯ್ಯ ಬಿನ್‌ 
ಲೇಟ್‌ ರಂಗದಾಸಪ್ಪ 
15 ವೈಟಸಿ - 24:2 1 ಹಾಲೀ ಹಾಲೀ 24:15, 24:3, 4, 5 0-01 0-10 
ಸ್ಮೆ ಸ್ಮೆ 18ಎ 
24:2ರ 24:2ರ 
ಉಳಿಕೆ ಉಳಿಕೆ 
16 (ವೈಟಿಸಿ - 24:3 | ಖುಷ್ಕಿ | ಹಾಲೀ | ಹಾಲೀ | 22 24:4 0-011, | 0-15 
ಸ್ಮೆ ರಸ್ತೆ 24:3 
ರ ಉಳಿಕೆ 
17 ವೈ ಟಿ ಸಿ ವಿ. ನಂಜಪ್ಪ ಬಿನ್‌ ವೈ ಟಿ ಸಿ, ಎ. ನಂಜಪ್ಪ, 24:4 ಖುಷ್ಕಿ ಹಾಲೀ ಹಾಲೀ 24:3 26 0-04 0-40 
ವೆಂಕಟಪ್ಪ ನರಸರಂಗಯ್ಯ, ನರಸರಂಗಯ್ಯ, ನರಸಿಂಹಯ್ಯ ಸ್ಮೆ ಸ್ಮೆ 
ನರಸಿಂಹಯ್ಯ 24:4ರ 























ಉಳಿಕೆ 


















































೮೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
18 | ವೈ.ಟಿ.ಸಿ ಮುನಿಶಾಮಪ್ಪ ಬಿನ್‌ ಮುನಿಶಾಮಪ್ಪ 24:15 ಖುಷ್ಕಿ 24:18ಎ | ಹಾಲೀ 23:6 24:2 0-01 0-10 

ಮುನಿಯಪ್ಪ ಸೆ 
24:15 ರ 
ಉಳಿಕೆ 
19 | ಎಂ. ನಾಗಪ್ಪ, ಕಣ್ಣಪ್ಪ, ಚಿಕ್ಕನಾಗಯ್ಯ, | ಎಂ. ನಾಗಪ್ಪ, ಚಿಕ್ಕನಾಗಯ್ಯ, 30 ಕ 30ರ ರಸ್ತೆ ಕಂಬೀಪುರ | ರೀ ಸ.ನಂ. 19:5 0-12 1-20 
ಮುನಿಯಪ್ಪ, ಮುನಿಕೃಷ್ಣಪ್ಪ, ಈಶ್ವರ | ಮುನಿಯಪ್ಪ, ಮುನಿಕೃಷ್ಣಪ್ಪ, ಉಳಿಕೆ ಗಡಿ 
ಪ್ರಸಾದ್‌ ಈಶ್ವರ ಪ್ರಸಾದ್‌ 
20 | ಟಿ.ವಿ. ಶ್ರೀನಿವಾಸಮೂರ್ತಿ, ಟಿ.ವಿ. ಶ್ರೀನಿವಾಸಮೂರ್ತಿ 42:3 ರಸ್ತೆ 42:3ರ 42:5 42:1 0-01 0-10 
ಟಿ.ವಿ. ಪ್ರಸನ್ನಕುಮಾರ್‌ ಟಿ.ವಿ. ಪ್ರಸನ್ನಕುಮಾರ್‌ ಉಳಿಕೆ 
ಟಿ.ವಿ. ನಾರಾಯಣಮೂರ್ತಿ ಟಿ.ವಿ. ನಾರಾಯಣಮೂರ್ತಿ 
21 |ಕೆಪಿಎಡಿಬಿ ಕೆಪಿಎಡಿಬಿ 44:3 is 44:3 ರ ರಸ್ತೆ 44:7 43 0-01 0-10 
ಉಳಿಕೆ 
22 | -ಡಿಟೋ- -ಡಿಟೋ- 44:4 ಸ 44:4ರ ರಸ್ತೆ 44:3 47:1ಎ 0-01, 0-05 
ಉಳಿಕೆ 
23 | -ಡಿಟೋ- -ಡಿಟೋ- 47:1ಎ ಗೆ 47:1ಎ ರಸ್ತೆ 44:4 ರಸ್ತೆ 0-01 0-05 
ರ ಉಳಿಕೆ 
24 | -ಡಿಟೋ- -ಡಿಟೋ- 48:3 ಭೆ 48:3ರ ರಸ್ತೆ 48:2 48:4 0-01 0-10 
ಉಳಿಕೆ 
25 | ಮೇರಿಜಾನ್‌ ಕೋಂ ಜಾನ್‌ ಚಕ್ರಿಯ, | ಮೇರಿಜಾನ್‌ ಚಕ್ರಿಯ ಜಾನ್‌, ಇಸಾಕ್‌ | 48:4 ೫ 48:4ರ ರಸ್ತೆ 48:3 50 0-021, 0-30 
ಚಕ್ರಿಯ ಜಾನ್‌, ಇಸಾಕ್‌ ಜಾಕೋಬ್‌, ವಿಮಲ ಎಸ್‌. ಶೆಟ್ಟಿ ಕೃಷ್ಣ ಉಳಿಕೆ 








ಜಾಕೋಬ್‌ ಬಿನ್‌ ವರ್ಗಿ 
ಜಾಕೋಬ್‌, ವಿಮಲ ಎಸ್‌. ಶೆಟ್ಟಿ, 
ಕೃಷ್ಣಬಳೆಗಾರ ಪಿ. ಬಿನ್‌ ಅಪ್ಪಜೋಗಿ 
ವಿನಲ್‌ ರೈ ಬಿನ್‌ ಪ್ರತಾಪ್‌ ರೈ ಪಲ್ಲೆ 
ರಮಣಯ್ಯ ಬಿನ್‌ ಕೃಷ್ಣಯ್ಯ 

ನು 
ವಿ. ಸುಧಾಕರನ್‌ ಬಿನ್‌ 
ಕೆ.ಪಿ.ಕೆ. ಮೆನನ್‌ 





ಬಳೆಗಾರ ಪಿ ಪಲ್ಲೆ ರಮಣಯ್ಯ 




































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ೮೧೫ 
1 2 3 4 5 6 7 8 9 10 11 
26 | ಮನೋಜ್‌ ಪಿ.ಎಂ. ಮುಗ್ಗಂ, ಮನೋಜ್‌ ಪಿ.ಎಂ. ಮುಗ್ಗಂ ಸತ್ಯ 50 ಖುಷ್ಕಿ 50ರ ರಸ್ತೆ 48:4 ಕಣಿಮಿಣಿಕೆ 0-07 0-70 

ಸತ್ಯನಾರಾಯಣ ಸರದಾ ಬಿನ್‌ ನಾರಾಯಣ ಸರದಾ ನಾರಾಯಣಪ್ಪ, ಉಳಿಕೆ 
ರಾಮ್‌ನಿವಾಸ್‌, ಟಿ. ನಾರಾಯಣಪ್ಪ | ಗಂಗರಾಜು ಶ್ರೀ ಸ್ವಾಮಿ, ಚಕ್ರಿಯಜಾನ್‌ 
ಬಿನ್‌ ಲೇಟ್‌ ದೊಡ್ಡ ತೋಪಯ್ಯ 
ಗಂಗರಾಜು ಬಿನ್‌ ಚಿಕ್ಕಣ್ಣ ಚ 
ಶ್ರೀ ಸ್ವಾಮಿ ಬಿನ್‌ ಗಿರಿಯಪ್ಪ, 
ಚಕ್ರಿಯ ಜಾನ್‌ 
27 | ಮುರಾರಿ ಬಿನ್‌ ಕೆ. ಶ್ರೀನಿವಾಸನ್‌ ಮುರಾರಿ 51:10 ರಸ್ತೆ 51:10ರ 51:9 51:11ರ ಉಳಿಕೆ 0-02 0-20 
ಉಳಿಕೆ 
28 | ಸಂಜೀವ ಮಲ್ಲೋತ್ರ ಸಂಜೀವಮಲ್ಲೋತ್ರ 51:11 > ರಸ್ತೆ 57:11ರ | 51:10 | ಕಣಿಮಿಣಿಕೆ ಗಡಿ 0-02 0-20 
ಉಳಿಕೆ 
ಜುಮ್ಲಾ 1-131, 
ಗ್ರಾಮ: ಕಣಿಮಿಣಿಕೆ 
1 | ಚಿರು ಬಿನ್‌ ಎಂ. ಕೆಂಡಾಲ್‌ ಕೋಂ ಚಿರು ಬಿನ್‌ ಎಂ. ಕೆಂಡಾಲ್‌ 30 ಖುಷ್ಕಿ 30ರ ರಸ್ತೆ 31 33 0-01, 0-05 
ಮಿಲ್ಬನ್‌ ಚಾರ್ಲ್ಸ್‌ ಕೆಂಡಾಲ್‌, ಮೆಲ್‌ವಿನ್‌ ಚಾರ್ಲ್ಸ್‌ ಕೆಂಡಾಲ್‌ ಉಳಿಕೆ 
ಮೆಲ್‌ವಿನ್‌ ಚಾರ್ಲ್ಸ್‌ ಕೆಂಡಾಲ್‌ 
ಬಿನ್‌ ಲೇ: ಎಂ. ಕೆಂಡಾಲ್‌ 
2 | ದೇವಾದಾನಂ ಡೈರಿ ಮತ್ತು ದೇವಾದಾನಂ ಡೈರಿ ಮತ್ತು 33 ಖುಷ್ಕಿ 33ರ ರಸ್ತೆ 30 61 0-07 0-70 
ವ್ಯವಸಾಯದ ಸಂಘ ಎಂ. ಚರು, ವ್ಯವಸಾಯದ ಸಂಘ ಎಂ ಚರು ಬಿನ್‌ ಉಳಿಕೆ 
ಬಿನ್‌ ಎಂ. ಕೆಂಡಾಲ್‌ ಮೆಲ್‌ವಿನ್‌ ಎಂ. ಕೆಂಡಾಲ್‌ ಶ್ರೀಮತಿ ಲಲಿತಮ್ಮ 
ಚಾರ್ಲ್ಸ್‌ ಕೆಂಡಾಲ್‌, ಶ್ರೀಮತಿ 
ಲಲಿತಮ್ಮ ಕೋಂ ರಾಜಾರಾಮ್‌ 
ಗುಪ್ತ 
3 | ಮಹೇಂದ್ರ ಎಸ್‌ ಷಹಾ, ಪರೇಶ್‌ | ಮಹೇಂದ್ರ ಎಸ್‌. ಷಹಾ, ಪರೇಶ್‌ 51:1 ಖುಷ್ಕಿ | 51:1ರ ರಸ್ತೆ 51:2 50 0-01, 0-05 
ಎಸ್‌ ಷಹಾ ಎಸ್‌. ಷಹಾ ಉಳಿಕೆ 
4 | ದೊಮಿಂಗಯ್ಯ, ಹನುಮಂತಯ್ಯ | ದೊಮಿಂಗಯ್ಯ ಹನುಮಂತಯ್ಯ 5132 ಖುಷ್ಕಿ 51:2ರ ರಸ್ತೆ 56:6 51:1 0-02 0-20 
ಅರಸಪ್ಪ ಬಿನ್‌ ಲೇಟ್‌ ಸಿದ್ದಪ್ಪ (ಜಂ) | ಅರಸಪ್ಪ ಉಳಿಕೆ 
5 | ನರಸಪ್ಪ ಬಿನ್‌ ತಿಮ್ಮಪ್ಪ ನರಸಪ್ಪ 58 ಖುಷ್ಕಿ 58ರ ರಸ್ತೆ 59:1 57 0-01 0-10 




















ಉಳಿಕೆ 





























































































































೮೧೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಅಕ್ಟೋಬರ್‌ ೧೪, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
6 | ಬಿ. ಮಂಜುನಾಥ್‌ ಬಿನ್‌ ಲೇಟ್‌ ಬಿ. ಮಂಜುನಾಥ್‌ 59:1 ಖುಷ್ಕಿ 59:1ರ ಸ್ರ 60 58 0-1, 0-05 

ಬೆಟ್ಟಯ್ಯ, ಬಿ.ಪಿ. ರವಿಕುಮಾರ್‌ ಬಿ.ಪಿ. ರವಿಕುಮಾರ್‌ ಉಳಿಕೆ 
ಬಿನ್‌ ಲೇಟ್‌ ಬೆಟ್ಟಯ್ಯ 
7 | ದೇವದಾನಂ ಡೈರಿ ಮತ್ತು ವ್ಯವಸಾಯ | ದೇವದಾನಂ ಡೈರಿ ಮತ್ತು ವ್ಯವಸಾಯ 61 ಸ 61ರ ರಸ್ತೆ 33 60 0-04 0-40 
ಸಂಘ ಎಂ. ಚಿರು ಬಿನ್‌ ಸಂಘ ಎಂ. ಚರು ಬಿನ್‌ ಉಳಿಕೆ 
ಎಂ. ಕೆಂಡಾಲ್‌, ಮಿಲ್‌ವಿನ್‌ ಎಂ. ಕೆಂಡಾಲ್‌ ಮಿಲ್‌ವಿನ್‌ ಚಾರ್ಲ್ಸ್‌ 
ಚಾರ್ಲ್ಸ್‌ ಕೆಂಡಾಲ್‌ ಕೆಂಡಾಲ್‌ 
8 | ತಿಮಪ್ಪ ಎನ್‌.ಎ.ಕೆ. ಖರಾಬು ೩ 66:1ಬಿ ರಸ್ತೆ 64:13ರ 64:1 ಓಣಿ 0-01 0-10 
ಉಳಿಕೆ 
9 | ಕೆ.ಬಿ. ಬೊಮಲಿಂಗಯ್ಯ ಕೆ.ಬಿ. ಬೊಮ್ಯಲಿಂಗಯ್ಯ 72:1 is ರಸ್ತೆ | 72:1ರ ಕಟ್ಟೆ 83 0-01 0-05 
ಕೆ.ಬಿ. ರೇವಣ್ಣ, ಕೆ.ಬಿ. ರೇವಣ್ಣ ಉಳಿಕೆ 
ಕೆ.ಬಿ. ಹನುಮಂತಯ್ಯ ಕೆ.ಬಿ. ಹನುಮಂತಯ್ಯ 
ಕೆ.ಬಿ. ಚಿಕ್ಕಮುನಿಯಪ್ಪ, ಕೆ.ಬಿ. ಚಿಕ್ಕಮುನಿಯಪ್ಪ 
ಕೆ.ಎ. ಸಿದ್ದಪ್ಪ, 
ಕೆ.ಎ. ಹನುಮಂತಯ್ಯ, 
ಕೆ.ಎ. ಮುನಿಯಪ್ಪ 
10 | ಮಾಗಡಮ್ಮಡಿ ಸತ್ಯಾ ಕೋಂ. ಮಾಗಡಮ್ಮ ಡಿ. ಸತ್ಯಾ 85 ತರಿ ರಸ್ತೆ 85ರ 84 87:2 0-01'/ 0-15 
ಡಿ. ದಯಾನಂದ ಉಳಿಕೆ 
ಜುಮ್ಲಾ 0-19 
ಘೋಷ್ಟಾರೆ 
ಗ್ರಾಮಠಾಣ 
1 | ಕೆಂಚೇನಹಳ್ಳಿ 0-081 
2 | ವಳಗೇರಹಳ್ಳಿ 0-05", 
3 ಕೆಂಗೇರಿ 0-27 283 ಚ 
4 ಕಂಬೀಪುರ 0-15 
5 | ಕುಂಬಳಗೋಡು 1-13 
6 ಕಣಿಮಿಣಿಕೆ 0-19 
ಜುಮ್ಲಾ 3-081 283 ಚ.ಅ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 383 ಹೆಚ್‌. ರೋಡ್ರಿಗ್ಸ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2). 


